ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 . 


ಬೆಂಗಳೂರು, ಗುರುವಾರ , ಅಕ್ಟೋಬರ್ ೨೭, ೨೦೧೬ ( ಕಾರ್ತಿಕ ೫ , ಶಕ ವರ್ಷ ೧೯೩೮) 
Bengaluru , Thursday , October 27 , 2016 ( Karthika 5 , Shaka Varsha 1938 ) 


ಸಂಚಿಕೆ ೪೨ 
Issue 42 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ , 
ಕೋಲಾರ, ತುಮಕೂರು, ಚಿತ್ರದುರ್ಗ , ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ, 
ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರ ಹಕ್ಕು , ಪುನರವಸತಿ ಮತ್ತು ಪುನರನಿರ್ಮಾಣ ಕಾಯ್ದೆ 
2013 ರೊಂದಿಗೆ ( ದಿನಾಂಕ:01-01-2014 ರಿಂದ ಜಾರಿಗೆ ತಂದ ಅಧಿಸೂಚನೆ ಪ್ರಕಾರ) ಓದಲಾದ ಕಲಂ.11 (1) ರಲ್ಲಿ 

ಮಾಡಿದ ಪ್ರಾಥಮಿಕ ಅಧಿಸೂಚನೆ | 
ಸಂ :ಎಲ್. ಎ. ಕ್ಯೂ :ಸಿಆ‌ :65/ 2015- 16 ದಿನಾಂಕ: 02 -09- 2016 


ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಚಿತ್ರದುರ್ಗ ತಾಲ್ಲೂಕು ಕಸಬಾ 
ಹೋಬಳಿ ಕೆಳಗೋಟೆಗ್ರಾಮದ ರಿ . ಸ. ನಂ . 93 ಹೊಸಸರ್ವೆ ನಂ .142 ರಲ್ಲಿ 5-08 ಎಕರೆ/ ಗುಂಟೆ ಜಮೀನನ್ನು ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯ ಹೊಸ 
ಸಂಕೀರ್ಣ ಕಟ್ಟಡ ನಿರ್ಮಾಣದ ಉದ್ದೇಶಕ್ಕೆ ಭೂ ಸ್ವಾಧೀನ ಪಡಿಸಿಕೊಳ್ಳಲುಉದ್ದೇಶಿಸಲಾಗಿದೆ. 

ಈ ಮೂಲಕ ತಿಳಿಸುವುದೇನೆಂದರೆ, ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು ಪುನರವಸತಿ ಮತ್ತು 
ಪುನರನಿರ್ಮಾಣ ಕಾಯ್ದೆ 2013ರ (ದಿನಾಂಕ:01-01 -2014 ರಿಂದ ಜಾರಿಗೆ ತಂದ ಅಧಿಸೂಚನೆ ಪ್ರಕಾರ) ಕರ್ನಾಟಕ ಸರ್ಕಾರದ ಆದೇಶ 
ಸಂ :ಕಂಇ:18:ಆರ್. ಇ.ಹೆಚ್.2014 ದಿನಾಂಕ:06-02-2014 ರಂತೆ ಹೊಸ ಕಾಯ್ದೆ 2013ರ ಕಲಂ 11 ರ ಸೌಲಭ್ಯದ ಮೇರೆಗೆ (2013 ಕೇಂದ್ರದ 30 ನೇ 
ಕಾಯ್ದೆ ) ಸದರಿ ಕಾನೂನಿನ ಕಲಂ.12 ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸುವಂತೆ ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ರವರು ಈ ಮೂಲಕ ಕಾರ್ಯಪಾಲನೆ ಪ್ರಾಧಿಕಾರವನ್ನು ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ಚಿತ್ರದುರ್ಗ ಇವರಿಗೆ 
ನೀಡಲಾಗಿದೆ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರ ಹಕ್ಕು , ಪುನರವಸತಿ ಮತ್ತು ಪುನರನಿರ್ಮಾಣ ಕಾಯ್ದೆ 2013 
ರಂತೆ ಸಾಮಾಜಿಕ ಪರಿಣಾಮ ನಿರ್ಧಣಾಂಶದ ಬಗ್ಗೆ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗರವರು ಒಂದು ತಂಡವನ್ನು ನಿಯೋಜಿಸಿದ್ದು 
ಅದರಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡವು ಸ್ಥಳ ತನಿಖೆ ಮಾಡಿ ಪ್ರಶ್ಚಿತ ಜಮೀನಿಗೆ ಹೊಂದಿಕೊಂಡಂತೆ ಈಗಾಗಲೇ 3-32 ಎಕರೆ 
ಸರ್ಕಾರಿ ಜಮೀನು ನ್ಯಾಯಾಂಗ ಇಲಾಖೆಯ ಸ್ವಾಧೀನದಲ್ಲಿದ್ದು ನ್ಯಾಯಾಲಯಗಳ ಹೊಸ ಸಂಕೀರ್ಣ ನಿರ್ಮಾಣಕ್ಕೆ ಸೂಕ್ತ ಸ್ಥಳವಾಗಿದೆ ಮತ್ತು 
ಪ್ರಶ್ಚಿತ ಭೂಮಿಯ ಭೂಸ್ವಾಧೀನದಿಂದ ಯಾವುದೇ ಸಾಮಾಜಿಕ- ಆರ್ಥಿಕ- ದುಷ್ಪರಿಣಾಮಗಳು ಉಂಟಾಗುವುದಿಲ್ಲವೆಂದು ತಂಡವು ವರದಿ 
ಸಲ್ಲಿಸಿರುತ್ತದೆ. ಸಾರ್ವಜನಿಕ ಉದ್ದೇಶಕ್ಕೆ ಭೂಸ್ವಾಧೀನ ಪಡಿಸಿಕೊಳ್ಳಲಾಗುತ್ತಿದೆ, ಜಮೀನಿನ ರಿ. ಸ. ನಂ . 93 ಹೊಸ ಸರ್ವೆ ನಂ .142 ರಲ್ಲಿ 5- 08 
ಎಕರೆ / ಗುಂಟೆ ಜಮೀನನ್ನು ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯ ಹೊಸ ಸಂಕೀರ್ಣ ಕಟ್ಟಡ ನಿರ್ಮಾಣದ ಉದ್ದೇಶಕ್ಕೆ ಜಮೀನುಕೋರಿರುವ ಸ್ಥಳದಲ್ಲಿ 
ಷೆಡ್ಯೂಲ್ ರಂತೆ ಸ್ವಾಧೀನ ಪಡಿಸಿಕೊಳ್ಳಲು ಉದ್ದೇಶಿಸಲಾಗಿದೆ. 


( ೧೦೫) 


೧೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೭, ೨೦೧೬ 

ಭಾಗ ೬ 
ಈ ಜಮೀನಿನಲ್ಲಿ ಗ್ರಾಮದ ನಕಾಶೆ ಖರಾಬು ವಿವರದಂತೆ ಇರುವ ಇಕ್ಕೆಲಗಳಲ್ಲಿ ವಿಸ್ತರಿಸಿ ಖಾಯಂ ಆಗಿ ಸಾರ್ವಜನಿಕ ಉಪಯೋಗಕ್ಕಾಗಿ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯ ಹೊಸ ಸಂಕೀರ್ಣ ಕಟ್ಟಡ ನಿರ್ಮಾಣದ 
ಉದ್ದೇಶಕ್ಕೆ ನಿರ್ಮಾಣ ಮಾಡಲು ಉದ್ದೇಶಿಸಿ ಸಲ್ಲಿಸಲಾದ ಪ್ರಸ್ತಾವನೆಯಂತೆ ಈ ಉದ್ದೇಶಿತ ಕಟ್ಟಡ ನಿರ್ಮಾಣ ಮಾಡುವ ಪ್ರದೇಶದಲ್ಲಿ ಯಾವುದೇ ಜಂಟಿ ಸಮೀಕ್ಷೆಯಲ್ಲಿ ಭೂಮಿ ಮತ್ತು ಭೂಮಿಗೆ ಹೊಂದಿಕೊಂಡಿರುವ 
ಚರಾಸ್ತಿ ವಿವರವನ್ನು ಆಧರಿಸಿ ಅಂತಿಮ ಅಧಿಸೂಚನೆ ಹೊರಡಿಸುವ ಕ್ರಮ ಕೈಗೊಳ್ಳುವುದರಿಂದ ಈ ಕಲಂ ಅಧಿಸೂಚನೆ ಹೊರಡಿಸುವ ಈ ಸಂದರ್ಭದಲ್ಲಿ ಹೊಸ ಭೂ ಸ್ವಾಧೀನ ಕಾಯ್ದೆ “ The Right to Fair 
Compensation and Transparency in Land Acquisition, Rehabilitation and Resettlement Act - 2013 ” ಗೆ ಸಂಬಂಧಿಸಿದಂತೆ ಸರ್ಕಾರಿ ಆದೇಶ ಸಂಖ್ಯೆ ಆರ್. ಡಿ 152 ಎ. ಕ್ಯೂ . ಬಿ 2013 ಬೆಂಗಳೂರು ದಿನಾಂಕ:17 
10 -2015 ರನ್ವಯಸದರಿ ಭೂಸ್ವಾಧೀನ ಪ್ರಕರಣವು ಸಾರ್ವಜನಿಕ ಉದ್ದೇಶಕ್ಕೆ ಒಳಪಟ್ಟಿರುವುದರಿಂದ ಭೂಸ್ವಾಧೀನ ಪಡಿಸಿಕೊಳ್ಳಲು ಕ್ರಮ ಕೈಗೊಂಡಿರುತ್ತದೆ. 

2013ರ ಕಾಯ್ದೆ ಕಲಂ 15(1) ರ ಮೇರೆಗೆ ಆಸಕ್ತಿಯುಳ್ಳವರು ತಮ್ಮ ತಂಟೆ-ತಕರಾರುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ 60 ದಿನದೊಳಗೆ ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, ಚಿತ್ರದುರ್ಗ 
ಉಪವಿಭಾಗ, ಚಿತ್ರದುರ್ಗ ಇಲ್ಲಿ ಅರ್ಜಿ ಸಲ್ಲಿಸಬೇಕು. ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಈ ಜಮೀನು ಸ್ವಾಧೀನ ಕೆಲಸ ನಿರ್ವಹಿಸುವಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟ ಮೋಜಿಣಿದಾರರಿಗಾಗಲಿ ಅಥವಾ ಈ ಕೆಲಸ ಮಾಡುವವರಿಗೆ ಯಾರೂ ಅಡ್ಡಿ ಮಾಡಕೂಡದೆಂದು ಎಚ್ಚರಿಸಲಾಗಿದೆ. ಭೂ ಸ್ವಾಧೀನ 
ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು ಪುನರವಸತಿ ಮತ್ತು ಪುನರನಿರ್ಮಾಣ ಕಾಯ್ದೆ 2013ರ ಕಾಯ್ದೆ ಕಲಂ 11(4) ರ ಮೇರೆಗೆ ಈ ಅಧಿಸೂಚನೆ ಪ್ರಕಟಗೊಂಡ ನಂತರ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ 
ಜಿಲ್ಲೆ ಚಿತ್ರದುರ್ಗ ಇವರ ಅನುಮತಿ ಇಲ್ಲದೆ ಸದರಿ ಜಮೀನು ವಿಲೇ ಮಾಡುವ ಒಪ್ಪಂದದ ಕ್ರಯ , ಕರಾರು, ಭೋಗ್ಯ, ಲೀಸ್, ಅದಲು ಬದಲು ಮಾಡುವಂತಿಲ್ಲ . ಸದರಿ ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆ ನಂತರ 

ತೆ ಮಾಡಿದ್ದರೂ ಪರಿಹಾರ ಹಣ ನಿಗದಿ ಮಾಡುವಾಗ ಅಂಥ ವ್ಯವಹಾರದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಸದರಿ 
ಜಮೀನುಗಳ ವಿವರಗಳನ್ನು ಪರಿಶೀಲನೆಗೆ ಉಪವಿಭಾಗಾಧಿಕಾರಿ ಹಾಗೂ ಭೂಸ್ವಾಧೀನಾಧಿಕಾರಿಗಳು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಕಛೇರಿಯಲ್ಲಿ ಇಡಲಾಗಿದೆ. 
ಉಪ ವಿಭಾಗಾಧಿಕಾರಿ ಹಾಗೂ 

ಜಿಲ್ಲಾಧಿಕಾರಿಗಳು 
ಭೂಸ್ವಾಧೀನಾಧಿಕಾರಿ 

ಚಿತ್ರದುರ್ಗ ಜಿಲ್ಲೆ 
ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ 

ಷೆಡ್ಯೂಲ್ 
11 ( 1) Preliminary Notification / ಪ್ರಾಥಮಿಕ ಅಧಿಸೂಚನೆ 

ನಂ :ಎಲ್‌ಎಕ್ಯೂ :ಸಿಆ‌ :65 / 15 - 16 
ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯ ಹೊಸ ಸಂಕೀರ್ಣ ಕಟ್ಟಡ ನಿರ್ಮಾಣದಉದ್ದೇಶಕ್ಕೆ ಭೂಸ್ವಾಧೀನ 
ಜಿಲ್ಲೆ : ಚಿತ್ರದುರ್ಗ 

ತಾಲ್ಲೂಕು: ಚಿತ್ರದುರ್ಗ ಹೋಬಳಿ : ಕಸಬಾ 

ಗ್ರಾಮ : ಕೆಳಗೋಟೆ 
ಖಾತೆದಾರರ ಹೆಸರು | 

ಸರ್ಕಾರಿ/ ಸರ್ವೆ 

ಚೆಕ್ಕುಬಂದಿ 

ಭೂಸ್ವಾಧೀನ ವಿವರ 
ತರಹ 
ಅನುಬಂಧದಾರರ ಹೆಸರು ವಭೋಜಾ ಖಾಸಗಿ. 

ನಂ . ಉತ್ತರ ಪೂರ್ವ - ದಕ್ಷಿಣ 

ಪಶ್ಚಿಮ 

ವಿಸ್ತೀರ್ಣ ಮೌಲ್ಯ 
ರಿ . ಸ. ನಂ . 93 

ಲಾ . ಸ. ನಂ .93 ಹಾಗೂ 
ಓಬಯ್ಯ ಬಿನ್ ಬಂಜಯ್ಯ 

ಖಾಸಗಿ ಖುಷಿ ರಿ. ಸ. ನಂ .93 ರಿ.ಸ. ನಂ .138 

ರಿ. ಸ. ನಂ .93 5 - 08 - 00 2 - 97 
ಹೊಸ ನಂ .142 

ಚಿತ್ರದುರ್ಗದ ಗಡಿ ರಸ್ತೆ 


*) 


1 


Total Village Extent: 5 .08 .00 .00 


ಉಪ ವಿಭಾಗಾಧಿಕಾರಿ ಹಾಗೂ 

ಭೂಸ್ವಾಧೀನಾಧಿಕಾರಿ 
ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ 


ಜಿಲ್ಲಾಧಿಕಾರಿಗಳು 
ಚಿತ್ರದುರ್ಗ ಜಿಲ್ಲೆ 


PR -36 
SC - 50 


ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೭, ೨೦೧೬ 

೧೦೭ 
ಬೊಮ್ಮಸಂದ್ರ ಪುರಸಭೆ ಕಾರ್ಯಾಲಯ 
ಅತ್ತಿಬೆಲೆ ಹೋಬಳಿ, ಆನೇಕಲ್ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ: 560 099 

ಅಧಿಸೂಚನೆ 
ಸಂಖ್ಯೆ : ಪುಕಾಬೊ :/ ಆ. ಶಾ / 02 / 2015 - 16, ದಿನಾಂಕ : 20 .09.2016 
ಬೆಂಗಳೂರು ನಗರ ಜಿಲ್ಲೆ , ಆನೇಕಲ್ ತಾಲ್ಲೂಕಿನ, ಬೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯನ್ನು ಬೊಮ್ಮಸಂದ್ರ ಪುರಸಭೆಯನ್ನಾಗಿ ಕರ್ನಾಟಕ 
ಪೌರಸಭೆಗೆ ಕಾಯ್ದೆ 1964 ರನ್ವಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನಅಇ 51 ಎಂಎಲ್ಆರ್ 2015 ದಿನಾಂಕ: 24 .06.2015 ರಲ್ಲಿ ಪುರಸಭೆಯನ್ನಾಗಿ 
ಮೇಲ್ದರ್ಜೆಗೇರಿಸಿ ಆದೇಶಿಸಿರುತ್ತದೆ. ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಗೆ ಹಿಂದಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮಸಂದ್ರ, ಕಿತ್ತಿಗಾನಹಳ್ಳಿ ಮತ್ತು ಬನಹಳ್ಳಿ 
ಗ್ರಾಮಗಳು ಒಳಗೊಂಡಿರುತ್ತದೆ. 

ಮೇಲ್ದರ್ಜೆಗೇರಿಸಿರುವ ಬೊಮ್ಮಸಂದ್ರ ಪುರಸಭೆಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: : ನಅಇ 104 ಎಂಎಲ್ಆರ್ 2015 ದಿನಾಂಕ: 21.07 .2015 
ರಂತೆ ಸಹಾಯಕ ಆಯುಕ್ತರು, ಬೆಂಗಳೂರು ದಕ್ಷಿಣ ಉಪ- ವಿಭಾಗ, ಬೆಂಗಳೂರು ಜಿಲ್ಲೆ ರವರನ್ನು ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಿ ಆದೇಶಿಸಲಾಗಿರುತ್ತದೆ. 
ಮಾನ್ಯ ಆಡಳಿತಾಧಿಕಾರಿಗಳ ದಿನಾಂಕ: 26.02.2016 ರ ಸಭೆಯಲ್ಲಿ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಗೆ ಒಳಪಡುವ ಬೊಮ್ಮಸಂದ್ರ, ಕಿತ್ತಿಗಾನಹಳ್ಳಿ ಮತ್ತು 
ಬನಹಳ್ಳಿ ಗ್ರಾಮಗಳ ವಾರ್ಡ್ ನಂ 1 ರಿಂದ 23 ವ್ಯಾಪ್ತಿಯಲ್ಲಿರುವ ವಸತಿಯೇತರ ಚಟುವಟಿಕೆಯ ಉದ್ದಿಮೆಗಳಿಗೆ ( ವಾಣಿಜ್ಯ /ಕೈಗಾರಿಕೆ) ,ಕಟ್ಟಡಗಳು , ಅತಿಥಿ 
ಗೃಹಗಳು ಮತ್ತು ಜಾಹಿರಾತುಗಳಿಗೆ 01. 04.2016 ರಿಂದ ಅಂದರೆ 2016 - 17ನೇ ಸಾಲಿನಿಂದ ಅನ್ವಯವಾಗುವಂತೆ ಕರ್ನಾಟಕ ಪುರಸಭಾ ಕಾಯ್ದೆ 1964 ರ 
ಕಲಂ 256 ( 2 ) ರಂತೆ ಈ ಕೆಳಕಂಡಂತೆ ಶುಲ್ಕಗಳನ್ನು ವಿಧಿಸಲು ಉದ್ದೇಶಿಸಿ ತೀರ್ಮಾನದಂತೆ ಕರಡು ಅಧಿಸೂಚನೆ ರಾಜ್ಯ ಪತ್ರ ಪ್ರಕಟಿಸಿ ಆಕ್ಷೇಪಣೆಗಳನ್ನು 
ಸಲ್ಲಿಸಲು ಕಾಲಾವಕಾಶ ನೀಡಲಾಗಿ ನಿಗಧಿತ ಅವಧಿಯಲ್ಲಿ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲ. ದಿನಾಂಕ: 09 . 08. 2016 ರ 
ಆಡಳಿತಾಧಿಕಾರಿಗಳ ವಿಶೇಷ ಸಭೆಯ ನಡವಳಿಯಂತೆ ದಿನಾಂಕ: 05.03.2016 ರಂದು ಪ್ರಕಟಿಸಿರುವ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿರುವಂತೆ ಉದ್ದಿಮೆ ಪರವಾನಿಗೆ 
ನಿಗಧಿಪಡಿಸಿರುವ ದರಗಳನ್ನು ಜಾರಿಗೊಳಿಸಲು ತೀರ್ಮಾನಿಸಲಾಯಿತು. 
ಕ್ರಸಂ. ಉದ್ದಿಮೆಗಳ ವಿವರ 

- ದರ ರೂ . 
ಲಾಡ್ಸ್‌ಗಳು 
ಎ ದರ್ಜೆ 

25000. 00 
ಬಿ ದರ್ಜೆ 

10000 .00 
ಸಿ ದರ್ಜೆ 

5000 . 00 
ಹೋಟೆಲ್‌ಗಳು 
ಎ ದರ್ಜೆ 

5000 .00 
ಬಿ ದರ್ಜೆ 

3000. 00 
ಸಿ ದರ್ಜೆ 

2000. 00 
ಕಾಫಿ , ಟೀ , ಹಾಲು ಮಾರಾಟದ ಅಂಗಡಿ 

750. 00 
ತಂಪಾದ ಪಾನೀಯಗಳ ಮಾರಾಟ ಮತ್ತು ತಯಾರಿಕೆ 
1ನೇ ದರ್ಜೆ 

1250 .00 
2ನೇ ದರ್ಜೆ 

750 .00 
ಪಾನಿಪುರಿ ಮಾರಾಟದ ಅಂಗಡಿ 

750 . 00 
ಹಾಲಿನ ಕೇಂದ್ರಗಳು (ಸಿಹಿ ತಿಂಡಿ ಅಂಗಡಿ) 

750 .00 
ಮಿಠಾಯಿ ಅಂಗಡಿಗಳು ( ಸಿಹಿ ತಿಂಡಿ ಅಂಗಡಿ) 

750. 00 
ರುಬ್ಬುವ ಗಿರಣಿ ಹಾಗೂ ರಾಗಿ ಗಿರಣಿ 

750 .00 
ಹಿಟ್ಟಿನ ಗಿರಣಿ ಹಾಗೂ ರಾಗಿ ಗಿರಣಿ 

750 . 00 
9 | ಅಕ್ಕಿ ಗಿರಣಿ 

1250. 00 
ಎಣ್ಣೆ ಗಿರಣಿ 

1250. 00 
ಕಾರ್ಖಾನೆಗಳು 
ಎ ದರ್ಜೆ - ಇಟ್ಟಿಗೆ ಮತ್ತು ಹಂಚಿನ ಕಾರ್ಖಾನೆ (5 ಶೆಡ್ಡು ಮೇಲ್ಪಟ್ಟು) 

5000 . 00 
| ಬಿ ದರ್ಜೆ - ಇಟ್ಟಿಗೆ ಮತ್ತು ಹಂಚಿನ ಕಾರ್ಖಾನೆ (5 ಶೆಡ್ಡು ಒಳಗೆ ಇರುವುದು) 

3000.00 
ರೇಷ್ಮೆ ದಾರ ತೆಗೆಯುವುದು 

1250 . 00 
13 |( ಪ್ಲೇನಿಂಗ್ ಮಿಷನ್ ( ಮರ ಕೆಲಸ) 

5000.00 
ಪೆಟ್ರೋಲ್ ಬಂಕ್ 

10000 . 00 
ಮುದ್ರಣಾಲಯಗಳು 
ಎ ದರ್ಜೆ 

1250. 00 
ಬಿ ದರ್ಜೆ 

750. 00 
16 | ಕಾರು ಶೋರೂಂ 

20000. 00 
17 | ಬೈಕ್ ಶೋರೂಂ 

10000. 00 
18 | ರೇಡಿಯೋ ರಿಪೇರಿ ಅಂಗಡಿ 

750 . 00 
ರೇಡಿಯೋ ಶೋ ರೂಂ 

1500 . 00 


ಭಾಗ ೬ 


ದರ ರೂ . 
1250. 00 


1500. 00 


2000.00 


1250 . 00 
2500. 00 
2500. 00 


1250.00 


750.00 


750 . 00 


| 2500 . 00 


200. 00 


1000. 00 


750 .00 


750 .00 


750 . 00 
750. 00 


750. 00 


750 .00 


2500. 00 


೧೦೮ 

ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೨೭ , ೨೦೧೬ 
ಕ್ರಸಂ. 

* 

ಉದ್ದಿಮೆಗಳ ವಿವರ 
20 | ಗಡಿಯಾರ ಶೋ ರೂಂ 

ವಿದ್ಯುತ್ ಮೋಟಾರ್ ರಿಪೇರಿ : ತಂತಿ ಸುವಿಕೆ 
ರೇಷ್ಮೆ ಮೊಟ್ಟೆ ಮಾರಾಟ ಕೇಂದ್ರ 
ಕೋಳಿ ಮೊಟ್ಟೆ ಅಂಗಡಿ 
ಕೋಳಿ ಸಾಕಾಣಿಕೆ ಕೇಂದ್ರ, ಮಾರಾಟ ಕೇಂದ್ರ 
| ಮಾಂಸ ಮಾರಾಟದ ಅಂಗಡಿ 

ತ್ರಿಚಕ್ರಗಳ ರಿಪೇರಿ ಅಂಗಡಿ 
| ದ್ವಿಚಕ್ರಗಳ ರಿಪೇರಿ ಅಂಗಡಿ 
ವಿದ್ಯುತ್ ಅಥವಾ ಗ್ಯಾಸ್ ವೆಲ್ಲಿಂಗ್ 
ಎಲೆಕ್ಟಿಕಲ್ ಸ್ಟೋರ್ 
ವಿದ್ಯುತ್‌ಚ್ಛಕ್ತಿ ಸಹಾಯದಿಂದ ಫಿಲೇಚರ್‌ ನಡೆಸುವುದು, ರೇಷ್ಮೆ ಸುರುಮಿಷನ್ , ವೈಲ್ಡಿಂಗ್ ರೀಲಿಂಗ್ ಮತ್ತು ಇತರೆ 
ಕೈಗಾರಿಕೆಗಳು 
| 1 ಹೆಚ್ ಪಿ ಅಶ್ವ ಶಕ್ತಿಗೆ 
ಸೋಡಾ ಫ್ಯಾಕ್ಟರಿ 

| ಸೌದೆ ಡಿಸೋ 
33 ಬೋಲ್ಟ್ ಡಿಸೋ 
34 | ಇದ್ದಿಲು ಡಿಪೋ 
35 | ಬೊಂಬು ಮಾರಾಟ 
36 | ಡ್ರೈ ಕ್ಲೀನರ್ 
37 ಇಸೀ ಅಂಗಡಿ 

ಹೆಂಚಿನ / ಕಡಪಕಲ್ಲು ಮಾರಾಟ ಅಂಗಡಿ 
ಬಟ್ಟೆ ಅಂಗಡಿಗಳು 
ಎ ದರ್ಜೆ 
ಬಿ ದರ್ಜೆ 
ಆಸ್ಪತ್ರೆ 
1ನೇ ದರ್ಜೆ / ನಸಿಂಗ್ ಹೋಂ 
2ನೇ ದರ್ಜೆ 
ಕ್ಲಿನಿಕ್ 
ಸೈಕಲ್ ಮಾರ್ಟ್ ( ಮಾರಾಟ ಅಂಗಡಿ) 
| ಸೈಕಲ್ ರಿಪೇರಿ ಷಾಪ್ 
| ರಸಗೊಬ್ಬರ ಅಂಗಡಿ 
ಸಿಮೆಂಟ್ ಮಾರಾಟದ ಅಂಗಡಿ 

ಕಬ್ಬಿಣದ ಅಂಗಡಿ 
46 | ಕಬ್ಬಿಣದ ಗುಜರಿ ಅಂಗಡಿ 

ಸಾಂಬಾರ್ ಪುಡಿ ತಯಾರಿಕಾ ಕೇಂದ್ರ 
ಚಿಲ್ಲರೆ ಅಂಗಡಿ 
ಜನರಲ್ ಸ್ಟೋರ್ 
1ನೇ ದರ್ಜೆ ( ಮಾರ್ಟ್ /ಸೂಪರ್ ಮಾರ್ಕೆಟ್ / ಮಾಲ್ ) 
5000 ಚ. ಅಡಿ ವರೆಗೂ 
5000 ಚ. ಅಡಿಯಿಂದ 10000 ಚ. ಅಡಿ ವರೆಗೆ 
10000 ಚ. ಅಡಿಗಿಂತ ಮೇಲ್ಪಟ್ಟು 
2ನೇ ದರ್ಜೆ 

3ನೇ ದರ್ಜೆ 
50 | ಕರಕುಶಲ ಗೊಂಬೆ ಅಂಗಡಿ 
51 | 

ಲೇಖನಿ ಸಾಮಗ್ರಿ ಮಾರಾಟ ಕೇಂದ್ರ 
ಸೌಂದರ್ಯ ವರ್ಧಕ ಅಂಗಡಿ ( ಜೆಂಟ್ ಹೇರ್ ಡ್ರೆಸಿಂಗ್ ಸೆಲೂನ್ 

ಬ್ಯೂಟಿ ಪಾರ್ಲರ್ 
54 | ಮರ ಹಾಗೂ ಪೀಠೋಪಕರಣಗಳ ಅಂಗಡಿ 


2500 .00 
1500 . 00 


15000. 00 
5000. 00 
3000.00 


1250 . 00 | 


750 . 00 


2000.00 


2000. 00 


2000.00 


750. 00 


750 .00 


750. 00 | 


49 


20000 . 00 
30000 .00 
50000.00 
1250.00 
750 . 00 


1000 . 00 


750 .00 


52 


| 


750. 00 


750 . 00 


1000. 00 


೧೦೯ 


ದರ ರೂ . 


10000.00 
5000 .00 
3000 . 00 | 


750 .00 


3000. 00 


750. 00 


60 


| 


750 .00 


| 


1000. 00 | 


1000. 00 


3000. 00 
1000. 00 


750 .00 


1000 .00 | 


750. 00 


1000.00 
2000 . 00 


5000 . 00 
2000 . 00 
1000. 00 


ಭಾಗ ೬ 

ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೨೭, ೨೦೧೬ 

ಉದ್ದಿಮೆಗಳ ವಿವರ 
ವಸತಿ ಗೃಹಗಳನ್ನು ನಡೆಸುವುದು 
ಎ ದರ್ಜೆ 
ಬಿ ದರ್ಜೆ 

| ಚಿನ್ನ ಬೆಳ್ಳಿ ಮಾರಾಟ ಅಂಗಡಿ 
57 | ಚಿನ್ನ ಬೆಳ್ಳಿ ಕೆಲಸದ ಅಂಗಡಿ 
58 | ಚಿನ್ನ ಬೆಳ್ಳಿ ಗಿರವಿ ಅಂಗಡಿ 
59 | ಕಲಾಯಿ ಕೆಲಸದ ಅಂಗಡಿ ( ಪಾತೆ) 

| ಟೈಲರಿಂಗ್ ಷಾಪ್ 

| ಆಟೋ ಸ್ಪೇರ್ ಪಾರ್ಟುಗಳ ಅಂಗಡಿ 
62 ಪೋಟೋ ಸ್ಟುಡಿಯೋ 

| ಚಪ್ಪಲಿ ಅಂಗಡಿಗಳು 
ಎ ದರ್ಜೆ 

ಬಿ ದರ್ಜೆ 
64 ಕಮಾರರ ಅಂಗಡಿ 
65 | ಕ್ರಿಮಿನಾಶಕ ಔಷಧಿಗಳ ಅಂಗಡಿ 
66 | ಹಾಸಿಗೆ ತಯಾರಿಕೆ ಅಂಗಡಿ 
67 | ಪ್ಲಾಸಿಕ್ ಪದಾರ್ಥಗಳ ಅಂಗಡಿ 

ಹಾರ್ಡ್‌ವೇರ್ ಅಂಡ್ ಎಲೆಕ್ಟಿಕಲ್ ಅಂಗಡಿ 
| ಬೆಡ್ ಮತ್ತು ಸೋಫಾ ಶೋ ರೂಂಗಳು 
ಎ ದರ್ಜೆ 
ಬಿ ದರ್ಜೆ 

ಸಿ ದರ್ಜೆ 
70 ಬೆಡ್ ಅಂಗಡಿ ( ಹಾಸಿಗೆ ತಯಾರಕರು) 

ವುಡ್ ಅಂಗಡಿ ( ಮರದ ಕೆಲಸ ಮಾಡುವುದು ) 
72 | ಟೈರ್ ಅಂಗಡಿ / ಶೋ ರೂಂ 
73 | ಟೈರ್ ಅಂಗಡಿ 
74 | ಸುಣ್ಣ ಮಾರಾಟದ ಅಂಗಡಿ 

ಪಾತ್ರೆ ಅಂಗಡಿ 
ವೈನ್ ಸ್ಟೋ‌ಗಳು 
ಎ ದರ್ಜೆ 
ಬಿ ದರ್ಜೆ 
ಬಾರ್ ಅಂಗಡಿ ರೆಸ್ಟೋರೆಂಟ್‌ಗಳು 
ಎ ದರ್ಜೆ (ಹವಾನಿಯಂತ್ರಿತ ) 
ಬಿ ದರ್ಜೆ 
ಟಿ . ವಿ ರಿಪೇರಿ 
ಟಿ . ವಿ ಮಾರಾಟದ ಅಂಗಡಿ ( ಶೋ ರೂಂ ) 
ಎ ದರ್ಜೆ 
ಬಿ ದರ್ಜೆ 
ಎಸ್. ಟಿ . ಡಿ ಬೂತ್‌ಗಳು 
ಮೆಡಿಕಲ್ ಸ್ಟೋರ್‌ಗಳು 
ಎ ದರ್ಜೆ 
ಬಿ ದರ್ಜೆ 
ಸಾಮಿಲ್ 
ಬೇಕರಿಗಳು 
ಎ ದರ್ಜೆ 
ಬಿ ದರ್ಜೆ 

| ಧ್ವನಿ ವರ್ಧಕ ಅಂಗಡಿ 
85 | ನಕ್ಷೆ ತಯಾರಕರುಗಳಿಗೆ 


750 . 00 


750 . 00 


3000. 00 
750 .00 


750. 00 


1000. 00 | 


10000 . 00 
5000. 00 


20 .000. 00 
15000 . 00 
750. 00 


3000. 00 
1000 . 00 


750 . 00 


2000.00 
1000 . 00 
8000. 00 


2000 .00 
1000. 00 
2000. 00 
750 .00 


ಭಾಗ ೬ 


ದರ ರೂ . 
750. 00 


86 


5000. 00 


750. 00 


750 .00 


750. 00 


750. 00 


1000.00 


3000. 00 
1000.00 
750.00 


15000.00 | 


15000 . 00 


10000 . 00 


750. 00 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೨೭ , ೨೦೧೬ 
ಕ್ರ. ಸಂ . 

ಉದ್ದಿಮೆಗಳ ವಿವರ 
ಶೇವಿಂಗ್ ಸಲೂನ್ 
ಚಿತ್ರಮಂದಿರ 
ಪೋಟೋ ಪ್ರೇಮ್ ಅಂಗಡಿ 
ಪಾನ್‌ಬೀಡಾ 
ಬೀಡಿ ವೀಳದೆಲೆ ಅಡಿಕೆ ಅಂಗಡಿ 
ಕಾಫಿಪುಡಿ ಅಂಗಡಿ 
ಷಯ್ ಕೇಬಲ್ 
ಮೊಬೈಲ್ ಅಂಗಡಿ 
ಎ ದರ್ಜೆ 
ಬಿ ದರ್ಜೆ 
ಅಡಿಯೋ ವೀಡಿಯೋ 
ಮೊಬೈಲ್ ಟವರ್ 
ಕಲ್ಯಾಣ ಮಂಟಪಗಳು 
ಎ ದರ್ಜೆ 
ಬಿ ದರ್ಜೆ 
ಲಾಟರಿ ಅಂಗಡಿ 
ಶಾಮಿಯಾನ ಅಂಗಡಿ 
ಎ ದರ್ಜೆ 
ಬಿ ದರ್ಜೆ 

ರಿಯಲ್ ಎಸ್ಟೇಟ್ 
100 | ಕಂಪ್ಯೂಟರ್ / ಟೈಪಿಂಗ್ / ಜೆರಾಕ್ಸ್ ಅಂಗಡಿ 
101 

ಗ್ಯಾಸ್ ಏಜೆನ್ಸಿಗಳಿಗೆ 
102 | ಕಂಪ್ಯೂಟರ್ / ಟೈಪಿಂಗ್ ತರಬೇತಿ ಸಂಸ್ಥೆ 

ಕೈಗಾರಿಕೆ ಕಾರ್ಖಾನೆಗಳು 

ಎ ದರ್ಜೆ - 5000 ಚದುರ ಅಡಿಗಳಿಗಿಂತ ಹೆಚ್ಚು 
103 

ಬಿ ದರ್ಜೆ - 2400 ರಿಂದ 5000 ಚದುರ ಅಡಿಗಳವರೆಗೆ 
ಸಿ ದರ್ಜೆ - 2400 ಚದುರ ಅಡಿಗಳಿಗಿಂತ ಕಡಿಮೆ ಇರುವ ಪ್ರದೇಶಗಳು 
ಗ್ರಾನೈಟ್ ಮಳಿಗೆಗಳು 

ಎ ದರ್ಜೆ - 5000 ಚದುರ ಅಡಿಗಳಿಗಿಂತ ಹೆಚ್ಚು 
104 

| ಬಿ ದರ್ಜೆ - 2400 ರಿಂದ 5000 ಚದುರ ಅಡಿಗಳವರೆಗೆ 
ಸಿ ದರ್ಜೆ - 2400 ಚದುರ ಅಡಿಗಳಿಗಿಂತ ಕಡಿಮೆ ಇರುವ ಪ್ರದೇಶಗಳು 
ಇತರೆ ಪರವಾನಗಿಯ ಶುಲ್ಕ 

ಎ ದರ್ಜೆ 
| ಬಿ ದರ್ಜೆ 

ಸಿ ದರ್ಜೆ 
106 | ನಿರಾಕ್ಷೇಪಣಾ ಪತ್ರ (ಎನ್. ಒ. ಸಿ) (1 ಹೆಚ್ ಪಿ - 200 ರೂಗಳ) 

ತಾತ್ಕಾಲಿಕ ಪ್ಲೆಕ್ಸ್ ಬೋರ್ಡ್‌ಗಳು (ಒಂದು ದಿನದಿಂದ 3 ದಿನದವರೆಗೆ) (1ಕ್ಕೆ ) 
4 X 6 ಅಡಿ ಕೆಳಪಟ್ಟು 
4 X 6 ಅಡಿ ರಿಂದ 8 X 10 ಅಡಿ ರವರೆಗೆ 


2000.00 
1000. 00 


99 


2000 . 00 


750. 00 


5000. 00 


2000 .00 


30000 . 00 


20000.00 


10000 . 00 


25000 . 00 


15000.00 


10000. 00 


1500 .00 


1000. 00 


750. 00 


1000. 00 


50.00 


75. 00 


مصممه 


1000.00 


108 


ತಾತ್ಕಾಲಿಕ ಸ್ಟೀಲ್ ಸ್ಪಕ್ಟರಲ್ ಬೋರ್ಡ್‌ಗಳು (1 ) 
1 4 X 6 ಅಡಿ ಕೆಳಪಟ್ಟು ( ಒಂದು ದಿನದಿಂದ 3 ತಿಂಗಳವರೆಗೆ) 
4 X 6 ಅಡಿ ರಿಂದ 8 X 10 ಅಡಿ ರವರೆಗೆ 


2000. 00 
3000 . 00 


3 .00 


109 


ಈ 


ಟ 


110 


112 


ಭಾಗ ೬ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೨೭, ೨೦೧೬ 

೧೧೧ 
. ಸಂ . ಉದ್ದಿಮೆಗಳ ವಿವರ 

ದರ ರೂ . 
8 X 10 ಮೇಲ್ಪಟ್ಟು 

4000 . 00 
ಪ್ಲಾಗ್‌ಗಳು (1 ) 
1 X 2 ಕೆಳಪಟ್ಟು 

2 . 00 
1 X 2 ರಿಂದ 2 X 4 ರವರೆಗೆ 
2 X 4 ಮೇಲ್ಪಟ್ಟು, 

4 . 00 
ಪೋಸ್ಟರ್‌ಗಳು (1ಕ್ಕೆ ) 
2 X 4 ಕೆಳಪಟ್ಟು. 

3 .00 
2 X 4 ಮೇಲ್ಪಟ್ಟು ರಿಂದ 4 X 6 ರವರೆಗೆ 

4 . 00 
4 X 6 ಮೇಲ್ಪಟ್ಟು 

6 . 00 
ಬಂಟಿಂಗ್ಸ್ 10 ಅಡಿಗಳಿಗೆ 

2 . 00 
ಖಾಯಂ ಜಾಹಿರಾತು ನಾಮಫಲಕಗಳು ( ಅಡಿ ಒಂದಕ್ಕೆ ಪ್ರತಿ ವರ್ಷ) . 

100. 00 
ವಸತಿ ಕಟ್ಟಡ ಪರವಾನಗಿ ಶುಲ್ಕ 1 ಚದರಕ್ಕೆ( ಅಪಾರ್ಟ್‌ಮೆಂಟ್ ಹೊರತು ಪಡಿಸಿ) 

250.00 
111 | ಅಪಾರ್ಟ್‌ಮೆಂಟ್ ಕಟ್ಟಡ ಪರವಾನಿಗಿ ಶುಲ್ಕ 1 ಚದರಕ್ಕೆ 

350. 00 
ಡಬ್ರಿಸ್ ಶುಲ್ಕ ಪ್ರತಿ 1 ಚದರಕ್ಕೆ 

75 .00 
_ 113 | ವಾಣಿಜ್ಯ ಕಟ್ಟಡ ಪರವಾನಗಿ ಶುಲ್ಕ 1 ಚದರಕ್ಕೆ 

350.00 
114 | ಕೈಗಾರಿಕೆಗಳ ಕಟ್ಟಡ ಪರವಾನಗಿ ಶುಲ್ಕ 1 ಚದರಕ್ಕೆ 

450 .00 
115 | ಅನುಮತಿ ಪತ್ರ 

200.00 
- 116 | ಹೊಸದಾಗಿ ತೆರಿಗೆ ಪಾವತಿಸುವ ಹಕ್ಕನ್ನು ತೆರೆಯಲು ಸಂಗ್ರಹಿಸುವ ಉತ್ತಮತೆ ಶುಲ್ಕ ಪ್ರತಿ ಚದುರಡಿಗೆ 

( 3 . 00 
ಪುರಸಭಾ ವ್ಯಾಪ್ತಿಯಲ್ಲಿರುವ ವಾಣಿಜ್ಯ /ಉದ್ದಿಮೆಗಳಿಗೆ ದಿನಾಂಕ: 01.04.2016 ರಿಂದ ಅನ್ವಯವಾಗುವಂತೆ ನಿಗಧಿಪಡಿಸಿರುವ ದರವನ್ನು 
ವಿಧಿಸಲು ತೀರ್ಮಾನಿಸಿರುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲ ಆದ್ದರಿಂದ ಈ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 
P.D . 03 

ಮುಖ್ಯಾಧಿಕಾರಿ 
SC - 5 

ಪುರಸಭೆ ಕಾರ್ಯಾಲಯ , ಬೊಮ್ಮಸಂದ್ರ 

ಬೆಂಗಳೂರು ನಗರ ಜಿಲ್ಲೆ. 
ಬೊಮ್ಮಸಂದ್ರ ಪುರಸಭೆ ಕಾರ್ಯಾಲಯ 
ಅತ್ತಿಬೆಲೆ ಹೋಬಳಿ, ಆನೇಕಲ್ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ: 560 099 

ಅಧಿಸೂಚನೆ | 
ಸಂಖ್ಯೆ : ಪುಕಾಬೊ :/ ಕಂ . ಶಾ / 48 / 2015 - 16 , ದಿನಾಂಕ: 19 .08.2016 
ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್ ತಾಲ್ಲೂಕಿನ, ಬೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯನ್ನು ಬೊಮ್ಮಸಂದ್ರ ಪುರಸಭೆಯನ್ನಾಗಿ ಕರ್ನಾಟಕ 
ಪೌರಸಭೆಗೆ ಕಾಯ್ದೆ 1964 ರನ್ವಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ 51 ಎಂಎಲ್ಆರ್ 2015 ದಿನಾಂಕ: 24.06.2015 ರಲ್ಲಿ ಪುರಸಭೆಯನ್ನಾಗಿ 
ಮೇಲ್ದರ್ಜೆಗೇರಿಸಿ ಆದೇಶಿಸಲಾಗಿರುತ್ತದೆ. ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಗೆ ಹಿಂದಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮಸಂದ್ರ, ಕಿತ್ತಿಗಾನಹಳ್ಳಿ ಮತ್ತು 
ಬನಹಳ್ಳಿ ಗ್ರಾಮಗಳು ಒಳಗೊಂಡಿರುತ್ತದೆ . 

ಮೇಲ್ದರ್ಜೆಗೇರಿಸಿರುವ ಬೊಮ್ಮಸಂದ್ರ ಪುರಸಭೆಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : : ನಅಇ 104 ಎಂಎಲ್ಆರ್ 2015 ದಿನಾಂಕ: 21.07.2015 
ರಂತೆ ಸಹಾಯಕ ಆಯುಕ್ತರು, ಬೆಂಗಳೂರು ದಕ್ಷಿಣ ಉಪ- ವಿಭಾಗ, ಬೆಂಗಳೂರು ಜಿಲ್ಲೆ ರವರನ್ನು ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಿ ಆದೇಶಿಸಲಾಗಿರುತ್ತದೆ. 
ಮಾನ್ಯ ಆಡಳಿತಾಧಿಕಾರಿಗಳ ದಿನಾಂಕ: 26. 02 .2016 ರ ಸಭೆಯಲ್ಲಿ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಗೆ ಒಳಪಡುವ ಬೊಮ್ಮಸಂದ್ರ , ಕಿತ್ತಿಗಾನಹಳ್ಳಿ ಮತ್ತು 
ಬನಹಳ್ಳಿ ಗ್ರಾಮದ ಆಸ್ತಿಗಳಿಗೆ ಸರ್ಕಾರದ ಸುತ್ತೋಲೆ ಸಂಖ್ಯೆ : ಮೌನಿ:ಎಂಆರ್‌ಸಿ.188/2010 -11 ಬೆಂಗಳೂರು ದಿನಾಂಕ :11 - 06 -2013ರನ್ವಯ ಕರ್ನಾಟಕ 
ಪುರಸಭಾ ಕಾಯ್ದೆ , 1964ರ ಕಲಂ 102( ಎ) ಪ್ರಕಾರ 01. 04 . 2016 ರಿಂದ ಅಂದರೆ 2016 -17ನೇ ಸಾಲಿನಿಂದ ಸ್ವಯಂ ಘೋಷಿತ ಆಸ್ತಿ ತೆರಿಗೆ 
ಪದ್ಧತಿಯಡಿಯಲ್ಲಿ ಈ ಕೆಳಕಂಡಂತೆ ಖಾಲಿ ನಿವೇಶನ ಮತ್ತು ವಾಸ/ ವಾಣಿಜ್ಯ /ಕೈಗಾರಿಕಾ ಕಟ್ಟಡಗಳಿಗೆ ಆಸ್ತಿ ತೆರಿಗೆಯನ್ನು ವಿಧಿಸಲು ಉದ್ದೇಶಿಸಿ 
ತೀರ್ಮಾನದಂತೆ ಕರಡು ಅಧಿಸೂಚನೆ ರಾಜ್ಯ ಪತ್ರ ಪ್ರಕಟಿಸಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿ ನಿಗಧಿತ ಅವಧಿಯಲ್ಲಿ ಯಾವುದೇ 
ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲ. ದಿನಾಂಕ : 06 - 08 - 2016ರ ಆಡಳಿತಾಧಿಕಾರಿಗಳ ವಿಶೇಷ ಸಭೆಯ ನಡವಳಿಯಂತೆ ದಿನಾಂಕ : 05 - 03 - 2016 
ರಂದು ಪ್ರಕಟಿಸಿರುವ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿರುವಂತೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯಡಿ ತೆರಿಗೆಯನ್ನು ಜಾರಿಗೊಳಿಸಲು ತೀರ್ಮಾನಿಸಲಾಯಿತು. 

ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಯ ಗ್ರಾಮಗಳ ಕರ್ನಾಟಕ ಮುದ್ರಾಂಕ ಕಾಯ್ದೆ , 1964ರ ಕಲಂ 45 ( ಬಿ ) ರಂತೆ ನಿರ್ಧರಿಸಲಾದ 2005 - 06ನೇ 
ಸಾಲಿನ ಮಾರ್ಗಸೂಚಿ ಬೆಲೆಯನ್ನು ಅಳವಡಿಸಿಕೊಂಡು 2014 - 15ನೇ ಸಾಲಿನವರೆಗೆ ಪೌರಾಡಳಿತ ನಿರ್ದೇಶನಾಲಯದ ಸುತ್ತೋಲೆಯಂತೆ ಆಯಾ ಸಾಲಿನ 
ಶೇಕಡವಾರು ಹೆಚ್ಚುವರಿಯನ್ನು ಮಾಡಿಕೊಂಡು ಆಸ್ತಿ ತೆರಿಗೆಯನ್ನು ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯಡಿಯಲ್ಲಿ 2016 - 17ನೇ ಸಾಲಿನಿಂದ ಗರಿಷ್ಟ 
ಜಾರಿಗೆ ಬರುವಂತೆ ಈ ಕೆಳಕಂಡ ಕೋಷ್ಟಕದಲ್ಲಿರುವಂತೆ ತೆರಿಗೆ ದರವನ್ನು ಖಾಲಿನಿವೇಶನ /ಕಟ್ಟಡಗಳಿಗೆ ನಿಗಧಿಪಡಿಸಿಕೊಂಡು, ಕರ್ನಾಟಕ ಪುರಸಭಾ ಕಾಯ್ದೆ , 
1964ರ ಕಲಂ 357 ರಂತೆ 2015 -16ನೇ ಸಾಲಿನವರೆಗಿನ ಆಸ್ತಿ ತೆರಿಗೆ ಬಾಕಿಯನ್ನು ಹಿಂದಿನ ಗ್ರಾಮ ಪಂಚಾಯಿತಿಯಲ್ಲಿ ವಿಧಿಸಲಾಗುತ್ತಿದ್ದ ದರವನ್ನು 
ಮುಂದುವರೆಸಿಕೊಂಡು ಅದರಂತೆ ವಸೂಲಿ ಮಾಡಲು ಹಾಗೂ ಪುರಸಭಾ ವ್ಯಾಪ್ತಿಯ ಕೆಲವು ಪ್ರದೇಶಗಳಿಗೆ ಹಿಂದಿನ ಗ್ರಾಮ ಪಂಚಾಯಿತಿಯಲ್ಲಿ 
ಪಾವತಿಸುತ್ತಿದ್ದ ಆಸ್ತಿ ತೆರಿಗೆಗಿಂತ ಕಡಿಮೆಯಾಗದಂತೆ ಆಸ್ತಿ ತೆರಿಗೆಯ ದರವನ್ನು ನಿರ್ಧರಿಸಿ ಸರ್ಕಾರದ ಸುತ್ತೋಲೆ ಸಂಖ್ಯೆ : ಮೌನಿ: ಎಂಆರ್‌ಸಿ: 188: 2010 
11 , ಬೆಂಗಳೂರು, ದಿನಾಂಕ : 11 - 06 - 2013 ಮತ್ತು ಸಂಖ್ಯೆ : ಪೌನಿ/ಎಂಆರ್‌ಸಿ /ಸಿಆರ್ -36/2012 - 13, ದಿನಾಂಕ : 27 -12 - 2014 ರಂತೆ ಕರ್ನಾಟಕ 
ಪುರಸಭೆ ಕಾಯ್ದೆ , 1964ರ ಕಲಂ 102( ಎ ) ರನ್ವಯ 2016 -17ನೇ ಸಾಲಿನಿಂದ ಪುರಸಭಾ ವ್ಯಾಪ್ತಿಯಲ್ಲಿ ಸ್ವಯಂ ಆಸ್ತಿ ತೆರಿಗೆ ಪದ್ಧತಿಯನ್ನು 
ಅನುಷ್ಠಾನಗೊಳಿಸಲು ತೀರ್ಮಾನಿಸಲಾಗಿದೆ. 


ಹೆಚ್ಚು 


0.7 


30 % 


15 % 


15 % 


95 % 


೧೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೭, ೨೦೧೬ 

ಭಾಗ ೬ 
- ಕೋಷ್ಟಕ 
ಖಾಲಿ ನಿವೇಶನ 

ತೆರೆದ 
10764 43056 ಚದರ 

ಆವರಣದ 
ಸಾಲು 10764 ಚದರ 

ವಾಣಿಜ್ಯ | 

ಕೈಗಾರಿಕೆ 
43056 ಅಡಿಗಳಿಗಿಂತ 

ವಾಣಿಜ್ಯ / ಇತರೆ 
ಅಡಿಗಳಿಗಿಂತ ಕಡಿಮೆ 
ಚದರ ಅಡಿ 

ಚಟುವಟಿಕೆಗಳು 
2005 - 06 ರಿಂದ ( 2005 - 06 

0 .1 0 . 025 0. 01 0.6 

0 . 6 
2007 - 08 ರವರೆಗೆ) 
2008 - 09 (2008 - 09 ರಿಂದ 
2010 - 11 ರವರೆಗೆ 2005 - 06ನೇ | 30 % ( 2008 - 09 ರ 

30 % 

15 % 
ಸಾಲಿನ ಮೂಲ ಆಸ್ತಿ ತೆರಿಗೆ | ಸಾಲಿನ ತೆರಿಗೆ ದರಕ್ಕೆ ) 
ಮೇಲೆ ಹೆಚ್ಚಳ 
2011 - 12 ( 2011 - 12 ರಿಂದ 
2013 - 14 ರವರೆಗೆ 2008 - 09ನೇ | 30 % ( 2011 - 12ರ 

30 % 

30 % 15 % | 15 % | 15 % 
ಸಾಲಿನ ಮೂಲ ಆಸ್ತಿ ತೆರಿಗೆ ಸಾಲಿನ ತೆರಿಗೆ ದರಕ್ಕೆ) 
ಮೇಲೆ ಹೆಚ್ಚಳ 
2014 - 15 (2014 - 15 ರಿಂದ 
2016 - 17 ರವರೆಗೆ, 2011 - 12ನೇ | 95 % (2014 - 15 

95 % 

| 15 % 15 % | 15 % 15 % 
ಸಾಲಿನ ಮೂಲ ಆಸ್ತಿ ತೆರಿಗೆ | ಸಾಲಿನ ತೆರಿಗೆ ದರಕ್ಕೆ) 
ಮೇಲೆ ಹೆಚ್ಚಳ 

ಈ ಮೇಲ್ಕಂಡ ದರದಂತೆ ತೆರಿಗೆ ನಿರ್ಧರಣೆಯಾದ ನಂತರ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡ 26 % ರಷ್ಟು ಈ ಕೆಳಕಂಡ ಉಪಕರಗಳನ್ನು 
ಆಸ್ತಿ ಮಾಲೀಕರು ಪಾವತಿಸಬೇಕಾಗಿರುತ್ತದೆ. 
ಕ್ರ. ಸಂ . ಉಪಕರದ ವಿವರ 

ಆಸ್ತಿ ತೆರಿಗೆಯ ಶೇಕಡವಾರು 
| ಆರೋಗ್ಯ ಉಪಕರ ಶೇ . 15 ರಷ್ಟು | ಆರೋಗ್ಯ ಕರ ಅಧಿನಿಯಮ 1962ರ ಪ್ರಕರಣ ಸಂಖ್ಯೆ : 3 ರನ್ವಯ 
ಗ್ರಂಥಾಲಯ ಉಪಕರ ಶೇ . 6 ರಷ್ಟು ಗ್ರಂಥಾಲಯ ಕರ ಅಧಿನಿಯಮ 1965ರ ಪ್ರಕರಣ 30(1) ರನ್ವಯ 
ಬಿಕ್ಷುಕರ ಉಪಕರ 

ಶೇ . 3 ರಷ್ಟು | ಬಿಕ್ಷುಕರ ಅಧಿನಿಯಮ 1975ರ ಪ್ರಕರಣ ಸಂಖ್ಯೆ : 31 ರನ್ವಯ 
4 , | ನಗರ ಸಾರಿಗೆ ಉಪಕರ | ಶೇ . 2 ರಷ್ಟು | ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಪ್ರಕರಣ ಸಂಖ್ಯೆ 94ಎ ರನ್ವಯ 

ಇದರೊಂದಿಗೆ ಸರ್ಕಾರದ ಆದೇಶ ಸಂಖ್ಯೆ : ನಅಇ 23 ಟಿಸಿಟಿ 2004 , ದಿನಾಂಕ : 06 - 01 - 2005ರ ಮೂಲಕ ಘನ ತ್ಯಾಜ್ಯ ನಿರ್ವಹಣೆಯ 
ಮಾಸಿಕ ಶುಲ್ಕವನ್ನು ಸ್ವತ್ತುಗಳ ವಿಸ್ತೀರ್ಣಗಳಿಗನುಸಾರವಾಗಿ ವಿವಿಧ ಬಳಕೆಯ ಕಟ್ಟಡಗಳಿಗೆ ವಿಧಿಸಿ ವಸೂಲಿ ಮಾಡುವಂತೆ ಆದೇಶವಿರುತ್ತದೆ. ಇದರನ್ವಯ 
ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಯಲ್ಲಿರುವ ವಾಸ/ವಾಣಿಜ್ಯ /ಕೈಗಾರಿಕಾ ಕಟ್ಟಡದ ಮಾಲೀಕರು ಆಸ್ತಿ ತೆರಿಗೆಯೊಂದಿಗೆ ಘನ ತ್ಯಾಜ್ಯ ನಿರ್ವಹಣೆ ವಾರ್ಷಿಕ 
ಶುಲ್ಕವನ್ನು ಸಹ ಪಾವತಿ ಮಾಡುವುದು. 

ವಾಸದ ಕಟ್ಟಡಗಳಿಗೆ 
1000 ಚ. ಅ. ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ 

ಕ. 120 .00 
1000 ಚ. ಅ. ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ 

1. 180 . 00 

ವಾಣಿಜ್ಯ ಕಟ್ಟಡಗಳಿಗೆ 
1000 ಚ.ಅ. ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ 

7. 240 . 00 
1000 ಚ.ಅ. ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ 

7 . 600. 00 

ಕಾರ್ಖಾನೆ ಕಟ್ಟಡಗಳಿಗೆ 
1000 ಚ.ಅ. ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ 

7. 600.00 
1000 ಚ. ಅ. ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ 

. 900 . 00 
ಹೋಟೆಲ್‌ಗಳು , ಕಲ್ಯಾಣ ಮಂಟಪಗಳು ಮತ್ತು ನರ್ಸಿಂಗ್ ಹೋಂಗಳಿಗೆ 
1000 ಚ. ಅ. ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ 

1. 2400 . 00 
1000 ಚ.ಅ. ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ 

- ಕೆ 13000.00 
ಇದರ ಜೊತೆಗೆ ಮದುವೆ ಮತ್ತು ಆರತಕ್ಷತೆ ಹಾಗೂ ಇತರೆ ಸಮಾರಂಭಗಳಿಗಾಗಿ ಪ್ರತಿ ಸಮಾರಂಭಕ್ಕೆ ಕೆ. 100 /- ಪಾವತಿಸತಕ್ಕದ್ದು. 

ಪುರಸಭಾ ವ್ಯಾಪ್ತಿಯಲ್ಲಿರುವ ಸ್ವತ್ತುಗಳಿಗೆ ದಿನಾಂಕ : 01 - 04 - 2016 ರಿಂದ ಅನ್ವಯವಾಗುವಂತೆ 2016 -17ನೇ ಸಾಲಿನಲ್ಲಿ ಸ್ವಯಂ ಘೋಷಿತ 
ಆಸ್ತಿ ತೆರಿಗೆ ಪದ್ಧತಿಯಲ್ಲಿ ತೆರಿಗೆ ದರವನ್ನು ನಿಗದಿಪಡಿಸಿ ವಿಧಿಸಲು ತೀರ್ಮಾನಿಸಿರುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲ ಆದ್ದರಿಂದ ಈ 
ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 
P . D . 02 

ಮುಖ್ಯಾಧಿಕಾರಿ 
SC - 5 

ಪುರಸಭೆ ಕಾರ್ಯಾಲಯ , ಬೊಮ್ಮಸಂದ್ರ, 

ಬೆಂಗಳೂರು ನಗರ ಜಿಲ್ಲೆ. 


| 


|| 


ಭಾಗ ೬ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೨೭, ೨೦೧೬ 

೧೧೩ 
ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯ್ದೆ ಕಲಂ 6(1) ರ ಅನ್ವಯ ಘೋಷಣೆ 

ಕಮಾಂಕ: ಕಂ . ಇ 8 ಭೂ . ಸ್ಮಾ ಗಾ 2014 ದಿನಾಂಕ: 27.09 . 2014 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದೀಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಕೋಲಾರ - ಚಿಕ್ಕಬಳ್ಳಾಪುರ ರೈಲ್ವೆ ಗೇಜ್ ಪರಿವರ್ತನೆಗಾಗಿ ಬೇಕಾಗಬಹುದೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯವರ 
ಕ್ರಮಾಂಕ:ಎಲ್. ಎ . ಕ್ಯೂ .ಎಸ್‌ .ಆರ್‌02 /2011 -12 ದಿನಾಂಕ:12 .12 .2012 ರ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ, 

ಕರ್ನಾಟಕ ಸರ್ಕಾರದವರು 1961 ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 17 ರಲ್ಲಿ ಮತ್ತು 1894 ನೇ ಇಸವಿ ಭೂ ಸ್ವಾಧೀನ ( ತಿದ್ದುಪಡಿ) ಅಧಿನಿಯಮ ಇವುಗಳಲ್ಲಿ ತಿದ್ದುಪಡಿಯಾದ 1984 ನೇ ಸಾಲಿನ ಭೂ 
ಸಂಗ್ರಹಣಾ ಅಧಿನಿಯಮ 1861 ನೇ ಸಾಲಿನ ಕೇಂದ್ರ ಅಧಿನಿಯಮ (1) ರ 5 - ಎ ಪ್ರಕರಣದ ಉಪ ಪ್ರಕರಣ ( 2 ) ಮತ್ತು 6(1 - ಎ) ರ ಪ್ರಕರಣದ ಮೇರೆಗೆ ಭೂ ಸ್ವಾಧೀನ ಅಧಿಕಾರಿಯವರು ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಿದ ನಂತರ 
ಸದರಿ ಜಮೀನುಗಳನ್ನು ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. 

ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನುಗಳು ಮೇಲಿನ ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 

ಸದರಿ ಭೂ ಸಂಗ್ರಹಣಾ ಅಧಿನಿಯಮ 3ನೇ ಪ್ರಕರಣ ( ಸಿ) ಖಂಡದ ಮೇರೆಗೆ ಅಸಿಸ್ಟೆಂಟ್ ಕಮೀಷನರ್ ಮತ್ತು ಭೂ ಸ್ವಾಧೀನಾಧಿಕಾರಿಗಳು ಚಿಕ್ಕಬಳ್ಳಾಪುರ ಉಪವಿಭಾಗ ಚಿಕ್ಕಬಳ್ಳಾಪುರ ಇವರನ್ನು ಸದರಿ ಜಮೀನಿನ ಬಗ್ಗೆ 
ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು ಜಿಲ್ಲಾಧಿಕಾರಿಗಳವರ ಪ್ರಾಶಾಸನ ಕಾರ್ಯಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯಮಿಸಲಾಗಿದೆ, ಮತ್ತು ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು ಪಡೆಯುವಂತೆ ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 
ಸದರಿ ಜಮೀನಿನ ನಕ್ಷೆಯನ್ನು ಅಸಿಸ್ಟೆಂಟ್ ಕಮೀಷನರ್ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗೆ ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ಚಿಕ್ಕಬಳ್ಳಾಪುರ ತಾಲ್ಲೂಕು: ಚಿಕ್ಕಬಳ್ಳಾಪುರ 

ಹೋಬಳಿ: ಕಸಬಾ 

ಗ್ರಾಮ : ಚಾಮರಾಜಪೇಟೆ ಮತ್ತು ಕೌಸರ್‌ನಗರ 
ಖಾತೆದಾರರ 

ಚೆಕ್ಕುಬಂದಿ 
ಸ್ವಾಧೀನದಾರ ತರಹ 

ವಿಸ್ತೀರ್ಣ 

ಆಕಾರ 
ಹೆಸರು 

ಉತ್ತರ ಪೂರ್ವ 

ಪಶ್ಚಿಮ 


೫) 


ಸಂಖ್ಯೆ 


ದಕ್ಷಿಣ 


10 


| 


11 . 


ಲಕ್ಷ್ಮಮ್ಮ ಕೋಂ 
ವೆಂಕಟರಾಯಪ್ಪ 


ಲಕ್ಷ್ಮಮ್ಮ ಕೋಂ 
ವೆಂಕಟರಾಯಪ್ಪ 


( 685 / 

629 


ಮನೆ 


ರೈಲ್ವೆ ಸ್ವತ್ತು 


ಜಿ. ಎನ್ 
ನಾರಾಯಣಸ್ವಾಮಿ , 

ದ್ಯಾವಮ್ಮ 


ಉಳಿಕೆ ಸ್ವತ್ತು 


ಊರಾಮಾದಿಗ 
ವೆಂಕಟಸ್ವಾಮಿ 


380.00 


72 .00 


ಎನ್. ವೆಂಕಟಪ್ಪ 


692/ 


ಬಿನ್ 


ಎನ್. ವೆಂಕಟಪ್ಪ 

ಬಿನ್ 
ಮುನಿವೆಂಕಟಪ್ಪ 


ಮನೆ | 


ರಸ್ತೆ 


ಉಳಿಕೆ ಸ್ವತ್ತು 


ಉಳಿಕೆ ಸ್ವತ್ತು 


ಗಲ್ಲಿ 


50. 00 


3 . 00 


M 


636 


ಮುನಿವೆಂಕಟಪ್ಪ 


ಎಂ . ಮುನಿಯಪ್ಪ 
ಬಿನ್ ಮುನಿಯಪ್ಪ 


ಎನ್. ಮುನಿಯಪ್ಪ 
ಬಿನ್ ಮುನಿಯಪ್ಪ 


702 / 
645 


ಮನೆ 


ಉಳಿಕೆಸ್ವತ್ತು 


324.00 


30. 00 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೨೭, ೨೦೧೬ 


ಭಾಗ ೬ 


- 


2 


5 


. 


| 


10 


| 


11 


ಮುನಿಯಪ್ಪ ಬಿನ್ 
ಹೊನ್ನೂರಪ್ಪ ಶಂಕರ 

ಬಿನ್ ಮುನಿಯಪ್ಪ 
ಮುನಿಯಪ್ಪ ಬಿನ್ 

ಶ್ರೀರಾಮು ಬಿನ್ 
ಹೊನ್ನೂರಪ್ಪ 

ಮುನಿಯಪ್ಪ 
ಮೂರ್ತಿ ಬಿನ್ 
ಮುನಿಯಪ್ಪ 


704 
,647 


ಮನೆ 


ಮುನಿಯಪ್ಪ 


ಗಲ್ಲಿ 


ಉಳಿಕೆ ಸ್ವತ್ತು 


- ಗಲ್ಲಿ 


ಗಲ್ಲಿ 


388.00 | 


35 .00 


ಮುನಿಯಪ್ಪ ಬಿನ್ | ಮುನಿಯಪ್ಪ ಬಿನ್ 
ಮುನಿಯಪ್ಪ ಮುನಿಯಪ್ಪ 


725 / 
688 


ಮನೆ 


L24, 


ಮುನಿಯಪ್ಪ 


520. 00 


62 .00 


6 . 


ಗಂಗಾಧರಪ್ಪ ಬಿನ್ | ಗಂಗಾಧರಪ್ಪ ಬಿನ್ 

ಲಕ್ಷ್ಮಯ್ಯ ಲಕ್ಷ್ಮಯ್ಯ 


706/ 3 
707 / 3 
649 / 3 
650 / 3 


ಮನೆ 


ರಸ್ತೆ 


| | 


ಉಳಿಕೆ ಸ್ವತ್ತು 


ವೆಂಕಟಸ್ವಾಮಿ 


480 . 00 


72 .00 


ವೆಂಕಟಸ್ವಾಮಿ 
ಬಿನ್ ಲಕ್ಷ್ಮಯ್ಯ 


70672 
ವೆಂಕಟಸ್ವಾಮಿ ಬಿನ್ | 707 /2 
ಲಕ್ಷ್ಮಯ್ಯ 649 /2 

650/ 2 


ಮನೆ 


ಗಂಗಾಧರಪ್ಪ 


ಮುನಿಯಪ್ಪ 


ಚಿಕ್ಕನಾರಾಯಣ 


480 .00 


72. 00 


ಚಿಕ್ಕನಾರಾಯಣಪ್ಪ | ಚಿಕ್ಕನಾರಾಯಣಪ್ಪ 
ಬಿನ್ ಲಕ್ಷ್ಮಯ್ಯ | ಬಿನ್ ಲಕ್ಷ್ಮಯ್ಯ 


706 / 
7070 
649 / 
650 


ಮನೆ 


ವೆಂಕಟಸ್ವಾಮಿ 


ಮುನಿಯಪ್ಪ 


ದೊಡ್ಡನಾರಾಯಣ 


480.00 


72. 00 


706 / 


ದೊಡ್ಡನಾರಾಯಣ | ದೊಡ್ಡನಾರಾಯಣ | 
ಬಿನ್ ಲಕ್ಷ್ಮಯ್ಯ | ಬಿನ್ ಲಕ್ಷ್ಮಯ್ಯ 


ಮನೆ 


ಚಿಕ್ಕನಾರಾಯಣಪ್ಪ 


ಮುನಿಯಪ್ಪ 


480 .00 


72. 00 


649 


ಎನ್ 
ನಾರಾಯಣಪ್ಪ 

ಮತ್ತು 
ನರಸಿಂಹಯ್ಯ 


| ಎನ್ ನಾರಾಯಣಪ್ಪ | 708 / 
ಮತ್ತು ನರಸಿಂಹಯ್ಯ 651 


ಮನೆ 


ಚರಂಡಿ 


ಬಾಲಯ್ಯ ಪರೇಸಂದ್ರ 


345 . 00 


70 . 00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೨೭, ೨೦೧೬ 


೧೧೫ 


| 4 | 


5 


10 


| 


ಪದ್ಮಮ್ಮ ಕೋಂ 


735 / 


ಹೆಚ್ 


ಪದ್ಮಮ್ಮ ಕೋಂ 
ಹೆಚ್ ಮುನಿಗಂಗಪ್ಪ 


ಮನೆ 


ಕೃಷ್ಣಪ್ಪ 


ಉಳಿಕೆ ಸ್ವತ್ತು 


ಉಳಿಕೆ ಸ್ವತ್ತು 


ಆಂಜಿನಮ್ಮ 


677 


40.00 


2 . 00 


ಮುನಿಗಂಗಪ್ಪ 


710/ 


ಬಾಲಯ್ಯ 
ಪೆರೇಸಂದ್ರ 


ಬಾಲಯ್ಯ 
ಪೆರೇಸಂದ್ರ 


ಮನೆ 


ದೊಡ್ಡನಾರಾಯಣಪ್ಪನಾರಾ | ಎನ್ ನಾರಾಯಣಪ್ಪ , 
ಯಣಪ್ಪ 

ನರಸಿಂಹಯ್ಯ 


ಚರಂಡಿ 


ನಾರಾಯಣಪ್ಪ 


583 . 00 


72. 00 


653 


711/ 


ದೊಡ್ಡನಾರಾಯಣಪ್ಪ | ದೊಡ್ಡನಾರಾಯಣಪ್ಪ 

ಮತ್ತು 
ಚಿಕ್ಕನಾರಾಯಣಪ್ಪ | ಚಿಕ್ಕನಾರಾಯಣಪ್ಪ 


ಮತ್ತು 


ಮನೆ 


ಲಕ್ಷ್ಮಯ್ಯ 


ಬಾಲಯ್ಯ ಪೆರೇಸಂದ್ರ 


ಗಾಂಢಚಿಂತ ಕುಂಟಿ 

ವೆಂಕಟಮ್ಮ 


330 .00 


72 .00 


654 


ನಾರಾಯಣಪ್ಪ 
ಬಿನ್ ಪೂಜಪ್ಪ 


ನಾರಾಯಣಪ್ಪ ಬಿನ್ 

ಪೂಜಪ್ಪ 


712 / 
655 


ಮನೆ 


ಗಾಂಢಚಿಂತ ಕುಂಟಿ 

ವೆಂಕಟಮ್ಮ 


ಬಾಲಯ್ಯ ಪರೇಸಂದ್ರ 


ಚರಂಡಿ 


ಡಿ. ನಾರಾಯಣಪ್ಪ 
ವೀರಪುರದ ಗಂಗಯ್ಯ 


451.00 


72. 00 


ನರಸಿಂಹಯ್ಯ 

ಬಿನ್ 
ಮುನಿಲಕ್ಷ್ಮಯ್ಯ 


ನರಸಿಂಹಯ್ಯ ಬಿನ್ 
ಮುನಿಲಕ್ಷ್ಮಯ್ಯ 


716 / 
659 


ಮನೆ 


ವಿ .ಶ್ರೀನಿವಾಸ 


ಡಿ. ನಾರಾಯಣಪ್ಪ, 
ವೀರಾಪುರದ ಗಂಗಯ್ಯ 


ಮುನಿಯಮ್ಮ 


ಗಲ್ಲಿ 


264. 00 


72.00 


687 / 


ಮುನಿಯಪ್ಪ ಬಿನ್ 

ಕದಿರಪ್ಪ 


ಮುನಿಯಪ್ಪ ಬಿನ್ 

ಕದಿರಪ್ಪ 


ಮನೆ 


ಪಿಳ್ಳಪ್ಪ 


ವೆಂಕಟಮ್ಮ 


ಚಂದ್ರಪ್ಪ 


ನಾರಾಯಣಪ್ಪ 


200 . 00 


50 .00 


631 


ಮುನಿಯಮ್ಮ 

ಕೋಂ 
ಮುನಿಯಪ್ಪ 


ಮುನಿಯಮ್ಮ ಕೋಂ | 716 / 
ಲೇಟ್ ಮುನಿಯಪ್ಪ ] 659 / 


ಮನೆ 


ನರಸಿಂಹಯ್ಯ 


ಡಿ.ನಾರಾಯಣಪ್ಪ 


ಚರಂಡಿ 


ಗಲಿ 


264.00 


60 .00 


18 


| 


ಎನ್ ವೆಂಕಟೇಶ್ 


ಮನೆ 


ವಿ. ಮುನಿಯಪ್ಪ 


ಗ 


ಉಳಿಕೆ ಸ್ವತ್ತು 


ಗಲ್ಲಿ 


275 .00 


ಎನ್ ಶಿವಪ್ಪ ಬಿನ್ 

ಲೇಟ್ ವಿ 
ನಾರಾಯಣಪ್ಪ , 
ಎನ್ ವೆಂಕಟೇಶ್ 
ಮುನಿಯಮ್ಮ ಕೋಂ 

ದುಮಪ್ಪ 
ಮಂಜುನಾಥ 


ಸರ್ಕಾರಿ ಶಾಲೆ ಮತ್ತು 


ಖಾತೆ ಇಲ್ಲಾ 


ಮನೆ 


ಲಕ್ಷಮ್ಮ ಸರ್ಕಾರಿ 

ಶಾಲೆ 


275 .00 


ಪ್ರಕಾಶ್ 


೧೧೬ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ, ಅಕ್ಟೋಬರ್ ೨೭, ೨೦೧೬ 


ಭಾಗ ೬ 


1 | 


2 


3 


| 


4 


5 


. 


ಎಂ . ಎಸ್ 
ನರಸಿಂಹಯ್ಯ ಬಿ. ವಿ 

ನಾರಾಯಣಮ್ಮ 
ನರಸಿಂಹ ಶ್ರೀನಿವಾಸ 

ಗಂಗಮ್ಮ 
ಮುನಿಯಪ್ಪ 


ಖಾತೆ ಇಲ್ಲಾ 


ಪ್ರಕಾಶ್ ಬಿನ್ 
ರಾಮಯ್ಯ 


ಮನೆ 


ಸರ್ಕಾರಿ ಶಾಲೆ ರಸ್ತೆ 


ಮುನಿಯಮ್ಮ 


ಸರ್ಕಾರಿ ಶಾಲೆ, 
ಮುನಿಯಮ್ಮ 


130. 00 


ಖಾತೆ ಇಲ್ಲಾ 


ನಾರಾಯಣಸ್ವಾಮಿ 
ಬಿನ್ ಕದಿರಪ್ಪ 


ಶೀಟ್ ಮನೆ 


ಕೃಷ್ಣಪ್ಪ, ಮುನಿಯಮ್ಮ 


ಮಂಜುನಾಥ 


ಚಿಕ್ಕಕೆಂಚಪ್ಪ 


216. 00 


ಖಾತೆ ಇಲ್ಲಾ 


ಚಿಕ್ಕಕೆಂಚಪ್ಪ ಬಿನ್ 
ಪೆಲಸುರವೆಂಕಟಪ್ಪ 


ಶೀಟ್ ಮನೆ 


ನಾರಾಯಣಸ್ವಾಮಿ 


ನಾರಾಯಣಪ್ಪ 


ನಾರಾಯಣಪ್ಪ 


216 .00 


ಖಾತೆ ಇಲ್ಲಾ 


ನಾರಾಯಣಪ್ಪ ಬಿನ್ 
ಬೆಂಗಳೂರು 
ಮುನಿಯಪ್ಪ 


ಶೀಟ್ ಮನೆ 


ಚಿಕ್ಕಕೆಂಚಪ್ಪ 


ವೆಂಕಟೇಶಪ್ಪ 


216 . 00 


ಖಾತೆ ಇಲ್ಲಾ 


ವೆಂಕಟೇಶಪ್ಪ ಬಿನ್ 
ಬೆಂಗಳೂರು 
ಮುನಿಯಪ 


ಶೀಟ್ ಮನೆ 


ನಾರಾಯಣಪ್ಪ 


ಚಂದ್ರಪ್ಪ 


ನಾರಾಯಣಪ್ಪ 


216 . 00 


ಖಾತೆ ಇಲ್ಲಾ 


ನಾರಾಯಣಪ್ಪ ಬಿನ್ 

ಪೆಲಸುರು 
ವೆಂಕಟರಾಯಪ್ಪ 


ಶೀಟ್ ಮನೆ 


ಮಂಜುನಾಥ 


ಮುನಿಯಪ್ಪ 


ವೆಂಕಟೇಶಪ್ಪ 


ಚಿಕ್ಕಕೆಂಚಪ್ಪ 


216. 00 


ಖಾತೆ ಇಲ್ಲಾ 


ಮಂಜುನಾಥ ಬಿನ್ 
ಚಿಕ್ಕಮುನಿಯಪ್ಪ | 


ಶೀಟ್ ಮನೆ 


ಪಿಳ್ಳಮ್ಮ 


ನಾರಾಯಣಪ್ಪ 


ನಾರಾಯಣಸ್ವಾಮಿ 


216 . 00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೨೭, ೨೦೧೬ 


೧೧೭ 


5 


. 


10 


ಖಾತೆ ಇಲ್ಲಾ 


ನಾರಾಯಣಪ್ಪ ಬಿನ್ 
ಲೇಟ್ ಮುತ್ಯಾಲಪ್ಪ 


ಶೀಟ್ ಮನೆ 


ಚರಂಡಿ 


ನಾರಾಯಣಮ್ಮ 


ಮಂಜುನಾಥ 


ಕೃಷ್ಣಪ್ಪ , ನರಸಿಂಹಪ್ಪ 


194.00 


ಖಾತೆ ಇಲ್ಲಾ 


ನರಸಿಂಹಪ್ಪ ಬಿನ್ 
ಲೇಟ್ ಮುತ್ಯಾಲಪ್ಪ 


ಶೀಟ್ ಮನೆ 


ಚರಂಡಿ 


ನಾರಾಯಣಪ್ಪ 


ಮಂಜುನಾಥ, 
ನಾರಾಯಣಸ್ವಾಮಿ 


ಮುನಿಯಮ್ಮ 


90. 00 


ಖಾತೆ ಇಲ್ಲಾ 


ಕೃಷ್ಣಪ್ಪ ಬಿನ್ ಲೇಟ್ 

ಮುತ್ಯಾಲಪ್ಪ 


ಶೀಟ್ ಮನೆ 


ಚರಂಡಿ 


ನಾರಾಯಣಪ್ಪ 


ಮಂಜುನಾಥ, 
ನಾರಾಯಣಸ್ವಾಮಿ 


ಮುನಿಯಮ್ಮ 


90. 00 


ಖಾತೆ ಇಲ್ಲಾ 


ನಾರಾಯಣಮ್ಮ 
ಕೋಂ ಲೇಟ್ 
ಮುನಿಯಪ್ಪ 


ಮನೆ 


ಚರಂಡಿ 


ಎಂ .ಶ್ರೀನಿವಾಸ 
, ನರಸಿಂಹಮೂರ್ತಿ 


ಪಿಳ್ಳಮ್ಮ 


ನಾರಾಯಣಪ್ಪ 


216. 00 


ಖಾತೆ ಇಲ್ಲಾ 


ಮುನಿರಾಜು ಬಿನ್ 
ಮುನಿಯಪ್ಪ 


ಮನೆ 


ರೈಲ್ವೆ ಸ್ವತ್ತು 


ಮುನಿಗಯ್ಯ 


ಮುನಿಯಪ್ಪ 


ಸಿ. ಎಂ ಶ್ರೀನಿವಾಸ್ 


216 .00 


ಖಾತೆ ಇಲ್ಲಾ 


ಚಿನ್ನಪ್ಪ ಬಿನ್ 
ಮುನಿಶಾಮಪ್ಪ 


ಮನೆ 


ಎಂ .ಶ್ರೀನಿವಾಸ 


ವೆಂಕಟಮ್ಮ 


ಪಿಳ್ಳಮ್ಮ 


216.00 


ಖಾತೆ ಇಲ್ಲಾ 


ಶ್ರೀನಿವಾಸ ಬಿನ್ 
ಲೇಟ್ ಮುನಿಯಪ್ಪ 


ಶೀಟ್ ಮನೆ | 


ನರಸಿಂಹಮೂರ್ತಿ 


ಚಿನ್ನಪ್ಪ 


ನಾರಾಯಣಮ್ಮ 


130.00 


ಖಾತೆ ಇಲ್ಲಾ 


ನರಸಿಂಹಮೂರ್ತಿ 
ಬಿನ್ ಲೇಟ್ 
ಮುನಿಯಪ್ಪ 


ಶೀಟ್ ಮನೆ 


ಚರಮಡಿ 


ಶ್ರೀನಿವಾಸ 


ನಾರಾಯಣಮ್ಮ 


130 .00 


35 


ಮನೆ 


ಮುನಿಪೂಜಯ್ಯ 


ಉಳಿಕೆ ಸ್ವತ್ತು 


ಉಳಿಕೆ ಸ್ವತ್ತು 


180. 00 


ತಿರುಮಳಮ್ಮ ಕೋಂ ತಿರುಮಳಮ್ಮ ಕೋಂ | 733 /, 
ಚಿನ್ನಪ್ಪ(ರಾಜ್‌ಕಾಂತ್) ಚಿನ್ನಪ್ಪ( ರಾಜ್‌ಕಾಂತ್) | 675 / 1 

ಮುನಿಪೂಜಯ್ಯ ಮುನಿಪೂಜಯ್ಯ 
ಬಿನ್ ಮುನಿಯಪ್ಪ, | ಬಿನ್ ಮುನಿಯಪ್ಪ, | 732 / 
ತಿರುಮಳಮ್ಮ | ತಿರುಮಳಮ್ಮ ಕೋಂ | 675 
ಕೋಂ ಚಿನ್ನಪ್ಪ | ಚಿನ್ನಪ್ಪ 


ಮನೆ 


ಕೃಷ್ಣಮೂರ್ತಿ 


ಆಂಜಿನಮ್ಮ 


ತಿರುಮಳಮ್ಮ 


242.00 


62 . 00 


೧೧೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೨೭, ೨೦೧೬ 


ಭಾಗ ೬ 


9 | 


- 10 | 


11 


ಆಂಜಿನಮ್ಮ ಕೋಂ | ಆಂಜಿನಮ್ಮ ಕೋಂ 
ನಾರಾಯಣಪ್ಪ ನಾರಾಯಣಪ್ಪ 


732 / 
675 


ಮನೆ 


ಚರಂಡಿ 


ಕೃಷ್ಣಪ್ಪ , ಪದ್ಮಮ್ಮ 


ತಿರುಮಳಮ್ಮ , ಗಲ್ಲಿ | 


ಮುನಿಪೂಜಯ್ಯ , 
ಕೃಷ್ಣಮೂರ್ತಿ 


264.00 


62 . 00 


ಡಿ.ನಾರಾಯಣಪ್ಪ 
ಬಿನ್ ಶಿವನಪುರದ 

ದಾಸಪ್ಪ 


ಮುರಳಿ , 
ನರಸಿಂಹಪ್ಪ 


1361 


ಮನೆ 


ವೀರಪುರದ ಗಂಗಯ್ಯ 


ನಾರಾಯಣಪ್ಪ 


ಚರಂಡಿ 


ನರಸಿಂಹಯ್ಯ , 
ಮುನಿಯಮ್ಮ 


396 . 00 | 


62 . 00 


ಮಂಜುಳ ಕೋಂ 
ತಮ್ಮರೆಡ್ಡಿ 


ಮಂಜುಳ ಕೋಂ 
ತಮ್ಮರೆಡ್ಡಿ 


741 


ಮನೆ 


ಸರ್ಕಾರಿ ಶಾಲೆ 


ರಸ್ತೆ ಕದಿರಮ್ಮ 


ಕದಿರಮ್ಮ , ಪಿಳ್ಳಮ್ಮ 


ಮಂಗಮ್ಮ ಖಾಲಿ 

ಜಾಗ. 


505 .00 


65.00 


ಮಂಗಮ್ಮ ಕೋಂ 

ಬಿ. ಆರ್ 
ಮುನಿಯಪ್ಪ 


ಮಂಗಮ್ಮ ಕೋಂ 
ಬಿ. ಆರ್ ಮುನಿಯಪ್ಪ 


740 


ಮನೆ 


ಮಂಜುಳ ಮತ್ತು ಖಾಲಿ 

ಪ್ರದೇಶ 


ಮಂಜುಳ 


ಪಿಳ್ಳಮ್ಮ ಖಾಲಿ 

ಪ್ರದೇಶ 


ಸ. ನಂ :372 /3 ರ 

ಉಳಿಕೆ 


220.00 


18 .00 


ಪಿಳ್ಳಮ್ಮ ಕೋಂ | 
ಕಟ್ಟಿಗಿನ ನಲ್ಲಪ್ಪ 


ಪಿಳ್ಳಮ್ಮ ಕೋಂ 
ಕಟ್ಟಿಗಿನ ನಲ್ಲಪ್ಪ 


3441 


ಹೆಂಚಿನ 
ಮನೆ 


ಮಂಜುಳ , ಮಂಗಯ್ಯ 


ಜಯಮ್ಮ 


ಸ . ನಂ372 / 3 ರ ಉಳಿಕೆ 


394 .00 


20.00 


ಜಯಮ್ಮ ಕೋಂ | 

ಎಂ . ಎಂ 
ನರಸಿಂಹಯ್ಯ 


ಜಯಮ್ಮ ಕೋಂ 

ಎಂ . ಎಂ 
ನರಸಿಂಹಯ್ಯ 


3440 || 


ನಿವೇಶನ 


ಪಿಳ್ಳಮ್ಮ 


ರ 


ટી. 


ಲಕ್ಷ್ಮಮ್ಮ 


ಸ. ನಂ :372 /3 ಉಳಿಕೆ 


354.00 


19 .00 


ಲಕ್ಷ್ಮಮ್ಮ ಕೋಂ 
ನಾಗರಾಜು 


ಲಕ್ಷ್ಮಮ್ಮ ಕೋಂ 
ನಾಗರಾಜು 


742 | ಶೀಟ್ ಮನೆ 


ಜಯಮ್ಮ 


ರಸ್ತೆ 


ಸಾಕಮ್ಮ 


ಸ. ನಂ : 372 /3 ಉಳಿಕೆ 


324 .00 


18 .00 


ನಾರಾಯಣಮ್ಮ 
ಕೋಂ ಕೃಷ್ಣಮ್ಮ 


ನಾರಾಯಣಮ್ಮ 
ಕೋಂ ಕೃಷ್ಣಮ್ಮ 


1411 


ಶೀಟ್ ಮನೆ 


ಸಾಕಮ್ಮ 


> 


ಮುನಿವೆಂಕಟರಾಯಪ್ಪ 


ಸ. ನಂ :372 /3 ಉಳಿಕೆ 


130. 00 


38 . 00 


ಸಾಕಮ್ಮ ಕೋಂ 
ಕೊಂಡಪ್ಪ 


ಸಾಕಮ್ಮ ಕೋಂ 
ಕೊಂಡಪ್ಪ 


1400 


ನಿವೇಶನ 


ಲಕ್ಷ್ಮಮ್ಮ 


ಸ್ತೆ 


ನಾರಾಯಣಮ್ಮ 


ಸ. ನಂ 372 /3 ಉಳಿಕೆ 


275 .00 


20.00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೨೭, ೨೦೧೬ 


೧೧೯ 


- 10 


_ 11 


46 


ಪುಷ್ಪಾವತಮ್ಮ 

ಬಿನ್ 
ನಾರಾಯಣರಾಜು 


ಪುಷ್ಪಾವತಮ್ಮ ಬಿನ್ 
ನಾರಾಯಣರಾಜು 


1159 
953 


ನಿವೇಶನ 


ರೈಲ್ವೆ ಸ್ವತ್ತು 


ಸ . ನಂ :372 /2 372 /3 


ರೈಲ್ವೆ ಸ್ವತ್ತು 


ರೈಲ್ವೆ ಸ್ವತ್ತು 


600.00 


74 . 00 


ಪುಷ್ಪಾವತಮ್ಮ 


ಬಿನ್ 


ಪುಷ್ಪಾವತಮ್ಮ ಬಿನ್ 
ನಾರಾಯಣರಾಜು 


1159 /2 
953 /2 


ನಿವೇಶನ 


ರೈಲ್ವೆ ಸ್ವತ್ತು 


ಸ . ನಂ : 372/ 2 372 /3 


ರೈಲ್ವೆ ಸ್ವತ್ತು 


ರೈಲ್ವೆ ಸ್ವತ್ತು 


600 . 00 


74 .00 


ನಾರಾಯಣರಾಜು 


ಪುಷ್ಪಾವತಮ್ಮ 


48 


ಬಿನ್ 


ಪುಷ್ಪಾವತಮ್ಮ ಬಿನ್ 
ನಾರಾಯಣರಾಜು 


1159 /3 
953 /3 


ನಿವೇಶನ 


ರೈಲ್ವೆ ಸ್ವತ್ತು 


ಸ. ನಂ :372 /2 372 /3 


ರೈಲ್ವೆ ಸ್ವತ್ತು 


ರೈಲ್ವೆ ಸ್ವತ್ತು 


600 . 00 


74. 00 


ನಾರಾಯಣರಾಜು 


49 


ಪುಷ್ಪಾವತಮ್ಮ 

ಬಿನ್ 
ನಾರಾಯಣರಾಜು 


ಪುಷ್ಪಾವತಮ್ಮ ಬಿನ್ 
ನಾರಾಯಣರಾಜು 


1159 / 4 
953/ 4 


ನಿವೇಶನ 


ರೈಲ್ವೆ ಸ್ವತ್ತು 


ಸ. ನಂ :372 /2 372/3 


ರೈಲ್ವೆ ಸ್ವತ್ತು 


ರೈಲ್ವೆ ಸ್ವತ್ತು 


600 . 00 


74 .00 


ಪುಷ್ಪಾವತಮ್ಮ 

ಬಿನ್ 
ನಾರಾಯಣರಾಜು 


ಪುಷ್ಪಾವತಮ್ಮ ಬಿನ್ 
ನಾರಾಯಣರಾಜು 


1159 /5 
953 /5 


ನಿವೇಶನ 


ರೈಲ್ವೆ ಸ್ವತ್ತು 


ಸ. ನಂ :372 /2 372 /3 


ರೈಲ್ವೆ ಸ್ವತ್ತು 


ರೈಲ್ವೆ ಸ್ವತ್ತು 


600 . 00 


74 .00 


ಪುಷ್ಪಾವತಮ್ಮ 

ಬಿನ್ 
ನಾರಾಯಣರಾಜು 


ಮುಷ್ಠಾವತಮ್ಮ ಬಿನ್ | 1159 /6 
ನಾರಾಯಣರಾಜು 953 /6 


ನಿವೇಶನ 


ರೈಲ್ವೆ ಸ್ವತ್ತು 


ಸ. ನಂ : 372 /2 372 /3 


ರೈಲ್ವೆ ಸ್ವತ್ತು 


ರೈಲ್ವೆ ಸ್ವತ್ತು 


600.00 


74 .00 


ಪುಷ್ಪಾವತಮ್ಮ 

ಬಿನ್ 
ನಾರಾಯಣರಾಜು 


ಮಷ್ಪಾವತಮ್ಮ ಬಿನ್ 
ನಾರಾಯಣರಾಜು 


| 11597 

953 /7 


ನಿವೇಶನ 


ರೈಲ್ವೆ ಸ್ವತ್ತು 


ಸ. ನಂ :372 /2 372/ 3 


ರೈಲ್ವೆ ಸ್ವತ್ತು 


ರೈಲ್ವೆ ಸ್ವತ್ತು 


600.00 


74 .00 


ಸಿ.ಕೆ ತ್ರಿವೇಣಿ | ಸಿ.ಕೆ ತ್ರಿವೇಣಿ ಕೋಂ 
ಕೋಂ ಗುರಯ್ಯ 

ಗುರಯ್ಯ 


| 1159/8 

953/8 


ನಿವೇಶನ 


ರೈಲ್ವೆ ಸ್ವತ್ತು 


ಸ. ನಂ :372 /2 372/3 


ರೈಲ್ವೆ ಸ್ವತ್ತು 


ರೈಲ್ವೆ ಸ್ವತ್ತು 


600. 00 


74 .00 


1159 / 


ರತ್ನಮ್ಮ ಬಿನ್ 
ನಾರಾಯಣರಾಜು | 


ರತ್ನಮ್ಮ ಬಿನ್ 
ನಾರಾಯಣರಾಜು 


| 


2 | 


ನಿವೇಶನ 


ರೈಲ್ವೆ ಸ್ವತ್ತು 


ಸ. ನಂ :372/2 372 /3 


ರೈಲ್ವೆ ಸ್ವತ್ತು 


ರೈಲ್ವೆ ಸ್ವತ್ತು 


600 . 00 


74. 00 


953 /12 


R . N .I. No . KARBIL /2001/47147 POSTAL REGN. No. RNP/KABGS/2202 /2014 - 16 
Licensed to post without prepayment WPP No . 297 


೧೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೭, ೨೦೧೬ 


ಭಾಗ ೬ 


5 


. 


10 | 


ರತ್ನಮ್ಮ ಬಿನ್ | ರತ್ನಮ್ಮ ಬಿನ್ | 115913 
ನಾರಾಯಣರಾಜು | ನಾರಾಯಣರಾಜು | 953 /13 


ನಿವೇಶನ 


ರೈಲ್ವೆ ಸ್ವತ್ತು 


ಸ. ನಂ :372 /2 372 /3 


* ರೈಲ್ವೆ ಸ್ವತ್ತು 


ರೈಲ್ವೆ ಸ್ವತ್ತು 


600 . 00 


74.00 


ರತ್ನಮ್ಮ ಬಿನ್ ರತ್ನಮ್ಮ ಬಿನ್ | 
ನಾರಾಯಣರಾಜು | ನಾರಾಯಣರಾಜು 


1159 /14 
953 /14 


ನಿವೇಶನ 


ರೈಲ್ವೆ ಸ್ವತ್ತು 


ಸ. ನಂ : 372 /2 372 /3 


ರೈಲ್ವೆ ಸ್ವತ್ತು 


ರೈಲ್ವೆ ಸ್ವತ್ತು 


600 . 00 


74 . 00 


ಶಾಲೆಯ ಆಟದ 

ಮೈದಾನ 


ಶಾಲೆಯ ಆಟದ | 
ಮೈದಾನ 


1159 /05 
95305 


ನಿವೇಶನ 


ರೈಲ್ವೆ ಸ್ವತ್ತು 


ಸ . ನಂ :372 /2 372 /3 


ರೈಲ್ವೆ ಸ್ವತ್ತು 


ರೈಲ್ವೆ ಸ್ವತ್ತು 


600 . 00 


74 .00 


ನಗರ ಸಭೆಯ 
ಕಾದಿರಿಸಿದ | 
ಉದ್ಯಾನವನ 


1159 /16 
953 / 6 


ನಿವೇಶನ 


ರೈಲ್ವೆ ಸ್ವತ್ತು 


ಸ. ನಂ :372/2 372/3 


ರೈಲ್ವೆ ಸ್ವತ್ತು 


ರೈಲ್ವೆ ಸ್ವತ್ತು 


600. 00 


74. 00 


ನಗರ ಸಭೆಯ 
ಕಾದಿರಿಸಿದ 
ಉದ್ಯಾನವನ 
ಮುನಿಯಮ್ಮ ಕೋಂ 

ಲೇಟ್ 
ನಾರಾಯಣಪ್ಪ 


ಖಾತೆ ಇಲ್ಲಾ 


ನಿವೇಶನ 


ಚರಂಡಿ 


ಕೃಷ್ಣಪ್ಪ ನರಸಿಂಹಪ್ಪ 


ರಸ್ತೆ , ನಾರಾಯಣ 


ರಸ್ತೆ 


275 .00 


29 
. 


720 / 


ಲಕ್ಷ್ಮಯ್ಯ ಬಿನ್ 
ವೆಂಕಟಪ್ಪ 


ಲಕ್ಷ್ಮಯ್ಯ ಬಿನ್ 
ವೆಂಕಟಪ್ಪ 


ಮನೆ 


ರ 


ಸ್ತೆ 


ಎನ್.ನಾರಾಯಣಪ್ಪ | ದೊಡ್ಡನಾರಾಯಣಪ್ಪ, 
ನರಸಿಂಹಯ್ಯ ಚಿಕ್ಕನಾರಾಯಣಪ್ಪ 


494 .50 


64 .00 


663 


ಜಯಲಕ್ಷ್ಮೀ 

ಕೋಂ 
ಮುನಿಯಪ್ಪ 


ಜಯಲಕ್ಷ್ಮೀ ಕೋಲ 

ಮುನಿಯಪ್ಪ 


7344 
676 / 


ಮನೆ 


ಚರಂಡಿ 


ಗಲ್ಲಿ 


ಉಳಿಕೆ ಸ್ವತ್ತು 


ಕೃಷ್ಣಪ್ಪ 


86 . 00 


10 . 00 


62 ) 


ಲಕ್ಷ್ಮಮ್ಮ ಕೋಂ 
ಮುನಿಯಪ್ಪ 


ಸುಜಾತಮ್ಮ 
ನರಸಿಂಹಮೂರ್ತಿ 
ಲಕ್ಷ್ಮಮ್ಮ ಗಂಗಮ್ಮ 


| 3439 


ಮನೆ 


ಸರ್ಕಾರಿ ಶಾಲೆ 
ಯಶೋಧಮ್ಮ 


ಮುನಿಯಮ್ಮ 


ರಸ್ತೆ 


ಯಶೋಧಮ್ಮ ರಸ್ತೆ 


400 .00 


60 . 00 


ಒಟ್ಟು | 21656.20 ಚ. ಅ 


P. R. 37 
Sc - 25 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಲಲಿತಾ ಹೆಚ್ . ಹಂದಿಗೋಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ 

ಭೂಸ್ವಾಧೀನ- 2 ಮತ್ತು ಪುನರ್ವಸತಿ 
ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


